ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಆನೆಗಳ ಹಾವಳಿಯನ್ನು ತಡೆಯುವ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
959 (1171) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಆನೆಗಳ ಹಾವಳಿಯನ್ನು ತಡೆಯಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ; ಆನೆ 
ಹಾವಳಿಯಿಂದ ಮೃತಪಟ್ಟಿವರ ಸಂಖ್ಯೆ ಎಷ್ಟು ; 2018-19 ಮತ್ತು 2019-20ರಲ್ಲಿ ಎಷ್ಟು ಪರಿಹಾರವನ್ನು 
ನೀಡಲಾಗಿದೆ; (ವಿವರ ನೀಡುವುದು) 


(ಆ) ರಾಜ್ಯದ ಅರಣ್ಯದಲ್ಲಿರುವ ಆನೆಗಳ ಸಂಖ್ಯೆ ಎಷ್ಟು ; ತಡೆಗೋಡೆಗಳ ಬೇಲಿಯನ್ನು ಹಾಕಲು ಸರ್ಕಾರ 
ಎಷ್ಟು ಹಣವನ್ನು ಖರ್ಚು ಮಾಡಿದೆ; (ವಿವರ ನೀಡುವುದು) 


(ಇ) ಅರಣ್ಯದಲ್ಲಿ ಭೇಟಿಯಾಡಿದ ಎಷ್ಟು ಪ್ರಕರಣಗಳು ದಾಖಲಾಗಿದೆ; ಬೇಟೆಯಾಡುವುದನ್ನು ತಡೆಯಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ; (ವಿವರ ನೀಡುವುದು) 


(ಈ) 2017-18, 2018-19ರಲ್ಲಿ ರಾಜ್ಯದಲ್ಲಿ ಮರಕಳ್ಳತನ ಮಾಡುವ ಎಷ್ಟು ಪ್ರಕರಣಗಳು ದಾಖಲಾಗಿದೆ? 
(ವಿವರ ನೀಡುವುದು) 


